218 ಸ್ವೀ ಸಾಧನ ಸಂಹಿತಾ 


ಶ್ರೀವಿದ್ಯಾಪ್ರಸನ್ನತೀರ್ಥ ವಿರಚಿತ 
ಶ್ರೀಸುಮದ್ವವಿಜಯ ಸಾರಸಂಗ್ರಹ 


ಲಕುಮಿವಲ್ಲಭನಾಜ್ಞೆಯನು ತಾ ಮುಕುಟದಲಿ ವಹಿಸುತಲಿ ಸುರವರ 
ನಿಕರವಂದಿತಚರಣ ಕಪಿರೂಪವನೆ ತಾ ತಾಳಿ। 

ಲಕುಮಿ ಸೀತೆಗೆ ರಾಮಚರಿತೆಗಳಖಲದಿಂ ಸಂತಸವ ಪುಟಿಸಿ 

ಶಕುತಿಯಿಂದಲಿ ವನಧಿ ಲಂಘಿಸಿ ರಘುವರನ ನಮಿಸಿ ॥ 11 


ವನಧಿಯಲಿ ಸೇತುವೆಯ ಕಟ್ಟುತ ದನುಜರನು ಸದೆಬಡಿದು ದಶರಥ 
ತನಯಸತಿ ನೀಡಿದ ಸುಮಾಲಿಕೆಯನುಗ್ರಹವ ಪಡೆದು ॥ 
ವನಜನಿಲಯಳ ವಲ್ಲಭನ ಪದ ವನಜವು ಹೃದಯದಲಿ ಸಂತತ 


ಮನನದಲಿ ಕಿಂಪೂರುಷದಲಿಹ ಹನುಮನನು ಭಜಿಪೆ ॥ 12 ॥ 
ಪಾಂಡುಸತಿ ಮಾರುತನು ಮುಟ್ಟಲು ಗಂಡುತನಯನ ಪಡೆಯಲಾ ಶಿಶು 
ಖಂಡಿಸಿತು ಶತಶ್ಫಂಗ ಗಿರಿಯನು ತನುವ ಸಂಗದಲಿ | 

ತಂಡತಂಡದಿ ರಾಜಕುವರರ ಪುಂಡಡಗಿಸಿ ದೃಹದ ಧರಣೀ 

ಮಂಡಲೇಶನ ಕುವರಿ ಕರಕಮಲಗಳ ತಾ ಗೆಲಿದ ॥ 13 ॥ 


ಅರಿಸಮೂಹವ ಪೊಸಕಿ ತಾ ಯದು ವರನ ಚರಣಾಂಬುರುಹ ಮಧುಕರ 
ನುರು ಪರಾಕ್ರಮವರಿತು ದಿತಿಜರು ಮತ್ತರದಿ ಉರಿದು । 

ಧರಣಿಯಲಿ ಪುಟ್ಟಿದರು ದುರ್ಮತ ಸರಣಿ ಹರಡುತ ಸೇಡನೆಸಗಲು 
ಮರುದಂಶನ ಭೀಮಸೇನನ ಚರಣವೇ ಶರಣು ॥ ..!!4॥ 
ನಿಜಮತಿಯ ದಿನಕರನು ಮುಳುಗಲು ಅಜಿತನಾಜ್ಞೆಯ ಪಡೆದ ಮರುದನು 
ಖಯಜುತಪಗಳಾಚರಿಸಿ ಪರಮ ವಿಶುದ್ಧರಾಗಿದ್ದ। 

ಸಜನಶೇಖರ ಮಧ್ಯಗೇಹ ದ್ವಿಜವರನ ಸತಿಯುದರದಲಿ ತಾ 

ಬಿಜಯಗೈದನು ಹೊರಗೆಡಹಿ ಬೇರೊಂದನಾಕ್ಷಣದಿ ॥ 1 5॥ 


ಅಸಮ ಮೂವತ್ತೆರಡು ಲಕ್ಷಣ ಶಿಶು ಶರೀರವ ಪೊಕ್ಕನಾಕ್ಷಣ 
ಬಿಸುಟನಾ ಪರಜೀವವನು ಅಸುಪತಿಯು ತಾ ಹೊರಗೆ! 


Scanned by CamScanner 


ಸ್ವೀ ಸಾಧನ ಸಂಹಿತಾ 


, ಅಸುರನಿಕರಕೆ ಖೇದ ಸುಖಸಂತಸವು ಸಜ್ಜನತತಿಗೆ ಈ ಪರಿ 
ಸುಸಮಯವಿದೆಂಬುದ ನುಡಿಯಿದು ದೇವದುಂದುಭಿಯು ॥ 
ಗೋಪ್ರದಾಯಕ ವಿಪ್ರವರ್ಯಗೆ ಕ್ಷಿಪ್ರದಲಿ ಸುಪ್ರಜ್ಞೆಯಿತನು 
ಸಪ್ರಭಾವದಿ ನಿಜಜನರ ಗ್ರಹಭಯವ ನೀಗಿಸುತ | 

ವಿಪ್ರಸತಿ ಹೊರಗಿರಲು ರೋದನ ತಪ್ಪಿಸಲು ನಿಜ ಸಹಜೆಯುಣಿಸಿದ 
ಪ್ರಪ್ರಪಕ್ಚ ಕುಲಿತ್ಠ ಭುಜಿಸಿ ಜೀರ್ಣಿಸಿದ ಕ್ಷಣದಿ ॥ 


ಮೃದುಳ ಕಲಭಾಷಣದಿ ಸ್ವಜನಕೆ ಮುದವನೀಯುತಲೊಂದು ದಿನ 
ವೈದಿದನು ವನವನು ವೃಷಭ ಬಾಲವ ಪಿಡಿದು ಸಂಸತದಿ । 
ಬೆದರಿಸಿದ ಯಣಕೊಟ್ಟ ಧನಿಕನ ಹೃದಯ ಕರಗುವ ತೆರದಿ ಸುಂದರ 
ವದನ ದರ್ಶನವಿತ್ತ ವಾಯುಕುಮಾರ ರಕ್ಷಿಸಲಿ ॥ 


ಜನನಿಜನಕರ ಸಹಿತ ಬಾಂಧವ ಜನರ ಗೃಹಕೊಂದು ದಿನ ತೆರಳಿದ 
ಜನತೆಯತಿ ಸಂಭ್ರಮದಲಿರುತಿರೆ ತರಳ ಹೊರಹೊರಟ । 
ವನವನವ ಸಂಚರಿಸಿಯಲ್ಲಿಹ ವನಜನಾಭನ ಮಂದಿರಗಳಲಿ 
ದಣಿವು ಕಾಣದೆ ಹರಿಯ ನಮಿಸುತ ಸಿಕ್ಕಿದನು ಪಿತಗೆ ॥ 


ಯಾರು ನಿನಗೆ ಸಹಾಯಕರು ಈ ಘೋರವನದಲಿ ಪೇಳೆನಲು ತಾ 
ತೋರಿದನು ವನಸದನವಲ್ಲಭ ಮಾರಜನಕನನು। 

ಸೂರಿ ಶಿವನನು ಗೆಲಿದು ಸಭೆಯಲಿ ಚಾರುವಟುವೆನಿಸಿದ ಸಕಾಲದಿ 
ಮಾರುತನ ಮೂರನೆಯ ರೂಪವು ಶ್ರೇಯವನು ಕೊಡಲಿ ॥ 


ಸರಿದು ಬರುತಿರೆ ಕೊಲ್ಲಲೋಸುಗ ಉರಗರೂಪಿಯ ದೈತ್ಯನನು ವರ 


ಚರಣಕಮಲದ ಲೀಲೆಯಲಿ ಸಂಹರಿಸಿದನು ಕ್ಷಣದಿ [ 
ಸುರವರಾರ್ಚಿತ ಚರಣನಾದರು ಧರಣಿಸುರನನು ನಮಿಸಿ ವೇದವ 
ನರಿಯುವಂದದಿ ನಟನೆ ಮಾಡಿದ ಲೋಶಶಿಕ್ಷಕನು ॥ 


ಬಾಲಲೀಲೆಗಳಲ್ಲಿ ಬಹುತರ ಕಾಲವನು ಕಳೆಯುತ ವಿನೋದದಿ 
ಬಾಲನೊಬ್ಬನ ಚಿರತನದ ಯಾತನೆಯ ಪರಿಹರಿಸಿ । 


ಆಲಯಕೆ ತೆರಳುವ ಮೊದಲು ಗುಣಶಾಲಿ ಗುರುವನು ನಮಿಸಿ ತನ್ನ ಕ- 
W 12 || 


ಪಾಲವದಿ ಪರಲೋಕ ಸಾಧಕ ಹರಿ ಭಕುತಿಯಿತ್ತ॥ 


Scanned by CamScanner 


219 


Il 6 ॥ 


Il 7 1 


11 8 || 


1191 


I 10 || 


11 11 || 


220 ಸ್ತ್ರೀ ಸಾಧನ ಸಂಹಿತಾ 


ಧರಣಿಭವ ದಿತಿಸುತರ ದಂಡಿಸೆ ಪರಮಹಂಸಾಶ್ರಮವ ಪಡೆಯಲು 
ಗುರುಗಳನು ಹುಡುಕುತಲಿ ಹೊರಟನು ಸಕಲವ ತ್ಯಜಿಸಿ । 

ಪರಮಮಂಗಳ ವೇದಿಜೆಯ ಕರ ಸರಸಿಜದಿ ದೊರೆತುದುದ ಭುಂಜಿಸಿ 

ಕರಣ ಶುದ್ದಿಯಲ್ಲಿದ್ದ ಯತಿವರನೋಲಗಕೆ ಬಂದ ॥ Ww 13 । 


ತಾಳಿದರೆ ಯತ್ಯಾಶ್ರಮವ ನೀ ಪಾಲಕರು ಯಾರೆಮಗೆ ಭುವಿಯಲಿ 
ಲಾಲಿಸೆಮ್ಮಯ ವಚನವೆಂದರು ಜನಕಜನನಿಯರು । 

ಪಾಲಿಸುವನೆನ್ನನುಜ ನಿಮ್ಮನು ಕೇಳಿದಿದ್ದರೆ ಎನ್ನ ನುಡಿಯನು 

ತಾಳಲಾರಿರಿ ಸತತ ದುಃಖವನೆಂದು ದೃಢಮನದಿ || Il 14 I 
ಗುರುವರೇಣ್ಯರ ಕರಸರೋಜದಿ ಪರಮಹಂಸಾಶ್ರಮವ ಪೊಂದುತ 
ಕರೆದರಾತಗೆ ಧರೆಸುರರು ವರನಿಗಮಗಳ ತತಿಯ | 

ಹರುಷದಲಿ ವರ ಪೂರ್ಣಬೋಧಾಭಿದದಿ ಗುಣಗಳನರಿತು ಜೀವರ - 
ವರವರ ಪರಿಮಿತ ಮಾತ್ರ ಪ್ರಣವ ಜಪಾಧಿಕಾರಿಗಳು ॥ | 15 


ರಜತಪುರವಲ್ಲಭನ ಸೇವೆಗೆ ವಿಜಯವೆಂಬುದ ತೋರುವಂದದಿ 

ಭುಜಪಿಡಿದು ತಾ ಕೊಟ್ಟನೀತನು ಅಚ್ಯುತೇಕ್ಷರಿಗೆ । 

ಅಜಿತನಾಜ್ಞೆಯ ಪಡೆದ ಸುರನದಿ ಬಿಜಯಿಸಿದಳಾಸ್ಥಳಕೆ ಕೀರ್ತಿಯ 

ಧ್ವಜವು ಹಾರಿತು ವಾದದಲಿ ಸುಜನಾರ್ತಿ ಮರೆಯಾಯ್ತು ॥ Il 16 ॥ 


ವೇದವಿದ್ಯಾ ರಾಜ್ಯದಲಿ ಪರಮಾದರದಲಭಿಷೇಕವೀತಗೆ 
ಗೈದರಚ್ಛುತಮತಿಯತೀಮದ್ರರೊಂದು ದಿನ | 

ಬಾಧಬಾರದ ಮೋದವನು ದಿನ ಸಾಧಿಸುವ ಶಾಸ್ತ್ರಗಳಾನು ರಚಿಸಲು 
ಮೋದತೀರ್ಥ ಸುನಾಮವಿವರಿಗೆ ಸಾರ್ಥಕವಾಯ್ತು ॥ W 17 ॥ 
ಹೇಯವಾದಗಳರಿತ ಕೆಲರನು ನ್ಯಾಯಶಾಸ್ತ್ರದಿ ಚತುರರನು ಹೊಸ 
ನ್ಯಾಯಗಳ ತೋರುತಲಿ ಗೆದ್ದರು ಅತಿಸುಲಭದಲೆ | 

ಜೀಯಪೂರ್ಣಪ್ರಮತಿ ಧರೆಯೊಳ ಜೇಯರೆನಿಸಿದ ಬುದ್ಧಿಸಾಗರ 
ಪ್ರೇಯನೀತಗೆ ವಾದಿಸಂಹನ ಗೆಲಿದು ತಾ ಮೆರೆದ ॥ (1 18! 
ಅಗುಣನೀಶ್ಚದ ಈಶಜೀವರು ವಿಗತಭೇದರು ಜಗದಿಂತೆನಿತು 

ಬೊಗಳುತಿಹ ಮಾಯಿಗಳ ಭಾಷ್ಯದ ದೋಷಗಳ ತೋರಿ । 

ಸುಗಮ ಸೂತ್ರಾರ್ಥಗಳ ವಿವರಿಸಿ ಸ್ವಗುರುಸಹಿತದಿ ಹೊರಟು ದಕ್ಷಿಣ 

ದಿಗನು ಸಂಚರಿಸುತ ಬಂದರು ಎಷ್ಟುಮಂಗಳಕೆ Il Il 19 ॥| 


Scanned by CamScanner 


ಸ್ತ್ರೀ ಸಾಧನ ಸಂಹಿತಾ 221 


` ಮಂಗಳಾಂಗನ ಚರಣಕೆರಗುತ ಅಂಗುಟದ ಜಾಠರ ಪ್ರಭಾವದಿ 
ತುಂಗಕದಲೀನಿಕರಗಳ ಭುಂಜಿಸುತ ಭಿಕ್ಷೆಯಲಿ । 

ಅಂಗಸರಸಿಜನಾಭಶ್ರೀ ರಂಗರಮಣನ ನಮಿಸಿ ಭೂಸುರ 

ಸಂಘದಿಂದಾದರವ ಪಡೆಯುತ ಮೆರೆದ ಸಭೆಗಳಲಿ ॥ Wl 20 ॥ 


ಛಲದಿ ಸಭೆಯಲಿ ಬುಧಜನಂಗಳು ಹಲವು ವಿಧ ಪ್ರಶ್ನೆಗಳ ಮಾಡಲು 
ಸುಲಭವಾದುತರಗಳಿತರು ತಿಳಿಯಬಯಸಿದರು ॥ 

ಹಲವು ವಿಧದರ್ಥಗಳವರು ಶ್ರೀ ನಿಲಯ ನಾಮದ ಸಾಸಿರಗಳಿಗೆ 
ಅಲವಬೋದರು ಪೇಳಲತಿ ವಿಸ್ಮಯದಿ ನಮಿಸಿದರು ॥ Wl 21 (1 


ಒಂದು ದಿನ ಸದಸಿನಪಾಲಾ ಎಂಧಿರುವ ಪದದರ್ಥವನು ಬಲು 
ಸುಂದರಾಂಗಿಯಳೆಂದು ನುಡಿದರು ನಂಬಿಕೆಯು ಬರಲು | 

ಮುಂದೆ ಬರಲಿಹ ವಿಪ್ರವರನನು ಸಂಧಿಸುತ ಕೇಳಿರಿದರರ್ಥವ 

ನೆಂದು ಸರ್ವಜ್ಞತೆಯ ಜನರೊಳು ಪ್ರಕಟಪಡಿಸಿದರು ॥ ॥ 22 ॥ 


ಸತಿಯ ಸಭೆಯಲಿ ಸೀರೆ ಸೆಳೆದತಿ ಖತಿಯಪಡಿಸಿದ ದುರುಳ ದನುಜರ 
ತತಿಯ ಸವರುವ ಘೋರದೀಕ್ಷೆಯ ಬಂಧನದ ತೆರದಿ । 

ಶ್ರುತಿತತಿಯು ಮಾಯಾಖ್ಯವಾದದ ಚಿತೆಯಲಿರುತಿರೆ ಸುಜನಶರಣರು 
ದಿತಿಸುತರ ನಾಶನದ ಕಂಕಣಕಟ್ಟಿದರು ಕ್ಷಣದಿ ॥ ॥1 23 ॥ 


ಹಿಮಗಿರಿಯ ತಲದಲ್ಲಿ ನೆಲೆಸಿಹ ಕಮಲೆರಮಣನ ಕಂಡು ವಂದಿಸಿ 
ವಿಮಲಮತಿಗಳು ಗೀತೆಗವರ ಭ್ಯಾವನರ್ಪಿಸಲು । 

ಹಿಮನಿಲಯ ಶೃಂಗದಲಿ ಬದರೀದ್ರುಮ ಬುಡದಿ ರಾಜಿಸುವ ವ್ಯಾಸಾ- 
ಶ್ರಮವ ಸೇರಲು ತೆರಳಿದರು ಹರಿಯಾಜ್ಞೆಯನುಸರಿಸಿ ॥ W241 


ತುಹಿಮಹಿತುದಿಯಲ್ಲಿ ರಾಜಿಸುತಿಹ ಬದರಿಷಂಡಗಳ ಮಧ್ಯದಿ 

ಅಹಿಪತಿಯ ಭೋಗದಲಿ ರಮಿಪ ಶ್ರೀಪತಿಯ ತೆರದಿ । 

ಬಹುಳ ತೇಜವ ನೋಡಿದರು ಭೂ ಸುರರ ಸಮೀಪಕೆ ಬರಲು ತಾಪಸ 
ನಿವಹ ವಿಸ್ಮಯದಿಂದ ನೋಡಿದರಾವರಿವರೆಂದು ॥ 1! 251 


ತಾಪಸೋತ್ತಮ ಬಾದರಾಯಣ ರೂಪವನುಪಮಚಿತ್ತುಖಮಾಯಾ 
ಪಾದಮ್‌ೌಳಿಯ ನೋಡಿ ಪರವಶರಾಗಿ ಮೈಮರೆತು । 


78 


Scanned by CamScanner 


222 ಸ್ಪ; ಸಾಧನ ಸಂಹಿತಾ 


ತಾಪಸರ ಮಧ್ಯದಲ್ಲಿ ಪೊಳೆಯುವ ರೂಪವಿದು ಮಾನಸದಿ ನೆಲೆಸಿಹ 
ಶ್ರೀಪತಿಯೆಂದರಿತು ವಿಸ್ಥಿತರಾದರಾಕ್ಷಣದಿ ॥ Wl 26 ॥ 


ಭಕುತಿಯಲಿ ಬಾಗಿದರು ಶಿರವನು ಸುಕ್ಳತಶಾಲಿಗಳಾಕ್ಷಣದಿ ನಗು- 
ಮುಖದಿಂದ ಬಂದೆತಿದರು ವ್ಯಾಸರು ಪ್ರಥಮ ಭಕುತರನು । 

ಶುಕಪಿತರು ಭಕುತಾಗ್ರಣಿಗಳೀ ಸುಖಕರಾಲಿಂಗನದಲಿರುತಿರೆ 

ಪ್ರಕಟವಾಯಿತು ರವಿಸುತೆಯ ಸುರನದಿಯ ಸಂಗಮವು ॥ Il 27 ॥ 


ತನಯ ಶುಕನಿಗೂ ದೊರೆಯದಿಹ ಲಾಲನೆಯ ಪಡೆದ ಮಹಾತ್ಮರನು ಅತಿ 
ವಿನಯದಿಂದಾದರಿಸಿದರು ಮುನಿಜನರು ವಿಸ್ಮಯದಿ । 

ವನಜಸಂಭವ ತನಗೆ ಪ್ರಿಯತಮ ಜನಕೆ ಹರಿಸದನದಲಿರುವ ಪರಿ 
ಮುನಿವರರು ಯತಿವರರು ಬೆಳೆಗಿದರಾಶ್ರಮವನ್ನೆಲ್ಲ ॥ ॥ 28 (1 


ಕುಶಲಬುದ್ದಿಯ ಅಸಮ ಪ್ರತಿಭೆಯು ಹೊಸತೆರೆದ ಪ್ರಭೆಯಿಂದಲೊಪ್ಪುವ 
ದಶಮತಿಯ ದರುಶನದಿ ಜನತೆಗೆ ಮೂಡಿತಚ್ಚರಿಯು । 

ಅಸುಪತಿಗಳಾದರದಿ ಶಾಸ್ತ್ರದ ರಸವ ಭುಂಜಿಸಿ ಗುರುಸಹಿತ ಮಾ- 

ನಸ ವಿಕಾಸದಿ ಹೊರಟು ಸೇರಿದರಾಶ್ರಮಾಂತರವ ॥ Wl 29 ॥ 


ಥಳಥಳಿಸುತಿಹ ಧೂಮವರ್ಜಿತ ಜ್ವಲನದಂತಿಹ ತಾಪಸಾಕೃತಿ 
ಕುಳಿತಿರುವುದನು ನೋಡಿ ನಯನ ವಿಕಾಸ ಪೊಂದಿದರು । 

ಹೊಳೆಯಿತಾಕ್ಷಣ ಈತ ನಿಗಮಾವಳಿಯ ರಕ್ಷಿಸಿದಾತನೆಂಬುದು 

ಹಲವು ವಧದವತಾರಗಳ ಚಿಂತಿಸುವ ನಮಿಸಿದರು ॥ I 30 ॥ 


ಎರಡು ಹರಿರೂಪಗಳ ಬಳಿಯಲಿ ಪರಮಹರುಷಾಂಭುದಿಯಲಿರುತಿರೆ 
ದೊರಕದೀಸುಖವೆಂಬುದರಿತರು ಮೂರು ಲೋಕದಲಿ । 
ಅದಿಯದಜ್ಞಾನಿಗಳು ರಚಿಸಿದ ದುರುಳ ಭಾಷ್ಕವ ಖಂಡಿಸುವುದಕೆ 

ತೆರಳು ಭುವನಕೆ ತಕ್ಷಣದಿ ನೀನೆಂದ ಲೋಕಪತಿ ॥ Wl 31 ॥ 


ಅಜಿತ ಪಾರಾಶರಿಯು ಕರುಣದಿ ರಚಿಸಿರುವ ವರಸೂತ್ರನಿಕರಕೆ 

ರಚಿಸು ಶುಭತಮ ಭಾಷ್ಯವನು ಸಜ್ಜನರನುದ್ಧರಿಸು । 

ಉಚಿತವಲ್ಲವಿದನ್ಯ ಜನರಿಗೆ ಶುಚಿ ಯಶವ ಶ್ರೇಯಸವ ಪೊಂದುವಿ 
ವಚನವಿದೆ ಶ್ರೀಪತಿಯು ಪೇಳಿದ ಶಿರದಿ ಧರಿಸಿದರು ॥ ॥ 32 ॥ 


Scanned by CamScanner 


ಸ್ರ ಸಾಧನ ಸಂಹಿತಾ 223 


ಹೋಗಲಾಜ್ಞೆಯನಿತ್ತ ಯದುಸುತನಾಗಿ ಜನಿಸಿದ ಹರಿಗೆ ಶಿರವನು 

ಬಾಗಿ ಸಕಲವ ಶ್ರವಣಗೈದರು ಶ್ರುತಿಪತಿಗಳಿಂದ । 

ಪೋಗಿಬರಲಪ್ಪಣೆಯ ಪಡೆದರು ವೇಗದಲಿ ದಾಟಿದರು ಗಿರಿಗಳ 
ಭೂಗಸುರತರು ನೋಡಿ ಶಿಷ್ಕರು ನೀಗಿದರು ಕ್ಲೇಶ ॥ 1 33 ॥ 


ದ್ವಿಜರು ಭಿಕ್ಷೆಯ ನೀಡಿದೆಲ್ಲವ ತ್ಯಜಿಸದೆಲೆ ಭುಂಜಿಸಿ ಮಹಾಮತಿ 

ವಿಜಯ ಪಡೆದರು ಆರುಶಾಸ್ಟ್ರಗಳರಿತವರ ಗೆಲಿದು । 

ನಿಜತನುವ ಬೇರೊಂದು ರೂಪವ ಸೃಜಿಸುವಂದದಿ ಸೂತ್ರಭಾಷ್ಯವ 

ಸೃಜಿಸಿ ಪೊರೆದರು ಸತ್ಯತೀರ್ಥರು ಬರೆದರಾಭಾಷ್ಯ | Wl 34 ॥ 


ಸರಿದು ಗೋದಾವರಿಯ ತಟದಲಿ ಮುರಿತು ಷಟ್ಟಮಯಗಳ ಸುಲಭಲಿ 
ಶರಣು ಹೊಡೆಸಿದರೆಲ್ಲರ ವಿದುಷರ ಸಭೆಸಭೆಗಳಲ್ಲಿ । 

ಹಿರಿಯ ಶೋಭನಭಟ್ಟದಲಿ ಬಲು ಸರಳತೆಯ ತೋರುತಲಿ ಭಾಷ್ಯದ 
ತಿರುಳುಗಳ ತೋರಿದರು ಯತಿವರರಾತನಿಗೆ ದಯದಿ ॥ W 35 1 


ಕುಮತದೊಳು ಮತಿಲೀನರಚ್ಯುತ ಪ್ರಮತಿಗಳ ಮತಿರೋಗ ತೊಲಗಿಸಿ 
ವಿಮಲಮತಿಯನು ಕರುಣಿಸಲು ಬಲು ಶಾಶ್ಲತವದಾಯ್ತು । 
ಅಮಿತಸುಂದರಮೂರ್ತಿ ಗೋಕುಲ ರಮಣನನು ಸ್ಥಾಪಿಸುವ ಯಜ್ಞವ 
ಕ್ರಮದಿ ನಡೆಸಲನುಜ್ಞೆಯಿತರು ॥ ॥ 36 ॥ 


ಒಂದು ದಿನ ಮಾರ್ಗದಲಿ ಬರುತಿರೆ ನಿಂದ್ಯ ನರಪತಿ ನೆಲವನಗಿಯಲು 
ನಂದಿತೀರ್ಥರಿಗಿತನಾಜ್ಞೆಯ ಒಂದನರಿಯದೆಲೆ । 

ಹಿಂದಿನನುಭವಶೂನ್ಯರಿಗೆ ಹೇಗೆಂದು ತೋರಲು ಭೂಮಿಯಗಿಯುತೆ 
ನಿಂದನಾನ್ಸಪ ವಿವಶನಾದನು ಮುಂದೆ ಸಾಗಿದರು ॥ ॥ 371 


ದಿವಿಜೆ ಗಂಗೆಯ ದಾಟಿ ಶಿಷ್ಯರ ನಿವಹದಿಂದೊಡಗೂಡಿ ಬರುತಿರ- 

ಲಿವರ ಕೊಲ್ಲಲು ನೃಪನ ದೂತರ ಬಂದರೆದುರನಲಿ । 

ವಿವಿಧ ಯುಕುತಿಗಳಿಂದ ತಡೆಯುತ ಸವಿನುಡಿಯ ಗಾಂಭೀರ್ಯದಿಂದಲಿ 
ಯವನ ನರಪತಿಯಿಂದ ಪೊಂದಿದರರ್ಧರಾಜ್ಯವನು ॥ 138 


ಹೋದಹೋದೆಡೆಗಳಲಿ ಪರಿಪರಿ ಬಾಧಿಸಿದ ಶತ್ರುಗಳ ಗೆಲಿಯುತ 
ಬಾದರಾಯಣ ಶಿಲೆಯ ಪಡೆದರು ಧರ್ಮಸುತನಿಂದ । 
ವೇದನಾಯಕನಾಜ್ಞೆಯಲಿ ಪರಮಾದರವ ತೋರಿದರು ದಶಮತಿ 
ಶೋಧಿಸಿದ ತಾತ್ಪರ್ಯಗಳ ಪೇಳಿದರು ಭಾರತಕೆ ॥ Il 39 1 


Scanned by CamScanner 


224 ಸತ ಸಾಧನ ಸಂಹಿತಾ 


ಹೊದಿಕೆವಸನವು ತೋಯದಂದದಿ ನದಿಯ ಪ್ರವಾಹವ ದಾಟಿ ಬಂದರು 
ಮೃದುಲೆ ಗಂಗೆಯು ಪೂಜಿಸಿದಳೀತನನು ಭಕುತಿಯಲಿ । 

ಮುದಕೆ ಶಿಷ್ಯರ ವೃಂದವೆಲ್ಲವ ಕದನದಲಿ ಕೆಡುಹಿದರು ಭಿಕ್ಷವ 

ನೊದಗಿಸಿದ ಶಿವ ದ್ವಿಜನ ವೇಷದಿ ಗಾನಕುಶಲರಿಗೆ ॥ ॥ 40 ॥ 


ಪರಿಪರಿಯ ಲೀಲೆಗಳನೀಪರಿ ಚರಿಸುತಿರಲಾನಂದತೀರ್ಥರು 
ಬರನಿಗಮಸೂತ್ರೇತಿಹಾಸಗಳರಿಯಲಾದರದಿ ॥ 

ನೆರೆದಿರುವ ಶಿಷ್ಯರ ಸಮೂಹಗಳರಿಯುವಂದದಿ ಬೋಧಿಸುತಿರೆ 

ಉರಗಪತಿ ಸನಕಾದಿಮುನಿಗಳ ಸಹಿತ ಕೇಳಿದನು ॥ 11 41 0 


ಈಷಣದನು ನೋಡಿದರು ಗಗನದಿ ಭೂಸುರರು ಪ್ರವಚನದ ಸಮಯದಿ 
ಶೇಷ ತೆರಳಿದ ತನ್ನ ಭವನಕೆ ಮುನಿಜನರ ಸಹಿತ । 

ಭಾಷ್ಯಪ್ರವಚನದಿಂದ ಲಾಭವಿಶೇಷವೇನೆಂಬುದನು ಕೇಳಲು 

ಶೇಷ ಮುಕುತಿಯ ವಿವರಿಸಿದ ಸನಕಾದಿ ಸಹಜರಿಗೆ ॥ I 42 ॥ 


ತುಂಮತಿಗಳ ಶಾಸ್ತ್ರಗಳ ವ್ಯಾಸಂಗಮಾಡುವ ಸುಜನನಿಕರಕೆ 

ಮಂಗಳಾಂಗನು ಕೊಡುವ ತನ್ನಯ ಶಾಶ್ಚತದ ಪದವ । 
ಅಂಗನೆಯರೊಡಗೂಡಿ ದುಃಖದ ಸಂಗವಿಲ್ಲದೆ ಪ್ರತಿಕ್ಷಣಗಳಲಿ 

ಭಂಗಭಾರದ ಸುಖಗಳನುಭವಿಸುವರು ಮುಕುತಿಯಲಿ ॥ 11 43 ॥ 


ನೋಡುವರು ನಾರಾಯಣನ ಸುತಿಮಾಡುವರು ಪರಮಾದರದಿ 
ತಾವೀಡನರಿಯರು ಸುಂದರ ಸುಮಂಗಳನ ದರುಶನಕೆ | 
ಮೂಡಿದಭಿಲಾಳೆಗಳು ತಕ್ಷಣ ಕೈಗೂಡುವುದು ಹರಿಯಾಜ್ಞೆಯಿಂದಲಿ 
ನೋಡಬೇಕೆನ್ನುವರನಾಕ್ಷಣ ತಂದುತೋರಿಸುವ ॥ I 44॥ 


ಪ್ರಚುರಮತಿ ಕೇಸರಿದೀಪರಿ ರಚಿಸುತಿರೆ ವ್ಯಾಖ್ಯಾನಗರ್ಜನೆ 

ರುಚಿಸಲಾಗದೆ ಮಾಯಿನರಿಗಳು ನಡುಗಿದವು ಭಯದಿ । 

ಶುಚಿಯ ನಡೆನುಡಿಶೂನ್ಯ ದುರ್ಜನ ನಿಕರ ಚೋಳಜದ್ವೀಪಪುರಿಗಳ 
ಭಜಿಸಿದರು ರಕ್ಷಿಸಲು ಮಾಯಾವಾದ ಸರಣಿಯನು ॥ 1 451 


ದಿಟ್ಟಪವನನ ಸುತನ ಕೀರ್ತಿಗೆ ಹೊಟ್ಟಯುರಿಯಿತು ದುರುಳಜನರಿಗೆ 
ಕೆಟ್ಟಯೋಚನೆ ಮಾಡಿ ಪರಿಪರಿ ಪೀಡಿಸಿದರಿವರ | 


Scanned by CamScanner 


ಸ್ತ್ರೀ ಸಾಧನ ಸಂಹಿತಾ 225 


ಶಿಷ್ಟಪರಿಭಕುತಾಗ್ರಣೆಯ ತಾವಿಷ್ಟು ಪೀಡಿಸದಿರಲು ತಮಸಿಗೆ 
ಕಟ್ಟುವುದು ಪಾಥೇಯವೆಂತೆಂದೀಪರಿಯ ನಡತೆ ॥ 11 46 ॥ 


ಗೆಲಿದು ಶಾರ್ಮೂಲಾಖ್ಯ ವಿದುಶನ ಅಲವಮತಿ ವೇದಗಳ ನಿಕರಕೆ 
ಸುಲಭದಲಿ ವ್ಯಾಖ್ಯಾನ ತೋರಿದ ಸುಸ್ತರಗಳಿಂದ | 

ಬಳಿಕ ನೀ ಪೇಳೆನಲು ಸ್ವರಗಳ ತಿಳಿಯದೆಲೆ ಶಾರ್ದೂಲ ಪೇಳಲು 

ಕುಳಿತ ಜನರಪಹಾಸದಿಂದತಿ ನಾಚಿದನು ದುರುಳ ॥ 1 47 


ಪದುಮನಾಮಕನೋರ್ವ ದುರುಳನು ತದನುಗನು ಪುಸಕಸಮೂಹ 
ಕದಿಯಲಿವರನು ನಿರ್ಭಯದಿ ಖಂಡಿಸಿದರಾಕ್ಷಣದಿ । 

ಬೆದರಿದರು ದುರ್ಜನರು ವೇಗದಿ ಚದರಿದರು ಮೆರಯಾಗೆ ವಿಸ್ತರ 
ಹೃದಯದೇವಾಲಯವ ಸೇರಿದ ಪ್ರಾಗೃವಾಟದಲಿ ॥ ॥ 48 ॥ 


ಪರಮಪತಿ ಭಕುತರನುದ್ದರಿಸಲಿಕೆ ನರಪತಿಯ ಪ್ರಾರ್ಥನೆಯ ತಂದಿಹ 
ಪುರುಷನೋರ್ವನ ನುಡಿಯ ಲಾಲಿಸಿ ತೆರಳಿದರು ಮುದದಿ । 

ಧರೆಯ ರವಿ ಸಂಚರಿಪ ತೆರದಲಿ ಸರಿದು ಪಶ್ಚಿಮ ಪ್ರಾಂತದಲ್ಲಿಹ 
ಸ್ಥರನವಲ್ಲಭನಾಲಯವ ಸೇರಿದರು ಗುರುವರರು ॥ Il 49 ॥ 


ಮ್ಹನಿಶಿಯನಾಮಂದಿರದಿ ಕಳೆಯುತ ಪಸರಿಸಲು ಜಯಸಿಂಹರಾಜನು 

ಹಸನ ಭಕುತಿಯ ಭರದಿ ಬಂದೆದುರಿನಲಿ ನಮಿಸಿದನು । 

ಅಸಮತೇಜರ ದರುಶನದಿ ಪರವಶರು ಸಾಸಿರ ಜನರು ಬರುತಿರೆ 
ಸುಸಮಯದಿ ಶ್ರೀವಿಷ್ಣುಮಂಗಳ ಬಳಿಗೆ ಸಾರಿದರು ॥ 11 50॥ 


ಉತಮರ ಲಕ್ಷಣಗಳಲಿ ಮೂವತ್ತೆರಡು ಮಾದರಿಯ ತೋರುವ 
ಮಸಕಾದಿನಖಾಂತ ಸೌಂದರ್ಯಗಳ ಬೆಳಗುತಲಿ । 

ಶಿಸಿನಲಿ ಬರುತಿರುವ ಮೂರ್ತಿಯ ಹತಿರದಿ ನೋಡಿದರು ಜನಗಳು 
ಸನ್ನಮಾನಸದಿಂದ ಪೊಕ್ಕರು ದೇವನಿಲಯವನು ॥ 11 511 


ಭವದ ತಾಪವ ಪರಿಹರಿಸಿ ಬಲು ಜವದಿ ಮಂಗಳತತಿಯ ನೀಡುವ 
ಭಗವದವತಾರಗಳ ಲೀಲಾಮೃತವನುಣಿಸಿದರು ! 

ಕವಿವರೇಣ್ಯ ತ್ರಿವಿಕ್ರಮವರ್ಯನು ಸವಿಯನರಿತು ಮಧ್ವಶಾಸ್ತ್ರದ 

ಸುವಿನಯದಿ ಬೇಡಿದನು ಗುರುಗಳ ಚರಣದಾಸ್ಯವನು ॥ ॥ 52॥ 


Scanned by CamScanner 


226 ಸ್ತ್ರೀ ಸಾಧನ ಸಂಹಿತಾ 


ಖಣಿಯು ನಾನಿರೆ ನಿಮ್ಮ ಕರುಣಕೆ ಮಿಣುಕುತಿರುವರು ಗ್ರಂಥಚೋರರು 
ಕೆಣಕಲಾರರು ಮುಂದೆ ನಿಮ್ಮಯ ಸಹಚರರನೆಂದೂ । 

ಗಣಿಸಲಾಗದು ಕುಂದುಕೊರತೆಯ ತೃಣಕೆ ಸಮರೀಜನರು ನರಪತಿ 
ವನಯದಲಿ ಬೇಡಲು ತ್ರಿವಿಕ್ರಮನನು ಜಗಕಿತ್ತ॥ ॥ 53 ॥ 


ಸಕಲಮಂಗಲದಾತ ಸುಜನಕೆ ಸುಖವ ಲೇಶವ ಕೊಡನು ಕುನಕೆ 
ಚಕಿತರಾದರು ನೋಡಲೀತನ ಮಧ್ಯಮದ ಜನರು । 

ಅಖಿಲ ಸಮಯದಿ ಸ್ನಾನಜಪತಪ ಸುಖಮಯದ ಶಾಸ್ತ್ರಗಳ ಪ್ರವಚನ 
ವಿಕಸವಾದವು ಸುಜನನಿಕರಕೆ ಸಾಧುಕರ್ಮಗಳು ॥ 11541 


ಅರುಣನುದಯದಲೆದ್ದು ಗುರುಗಳು ಹರುಷಮಾನಸದಿಂದ ಶ್ರೀಶನ 
ಚರಣಕಮಲವ ಚಿಂತಿಸುತ ಸಂತತವು । 

ಸರಿವ ಸೂರ್ಯನು ಪಶ್ಚಿಮಕೆ ತಾ ಮರೆಯ ಪೊಂದುವತನಕ ಕರ್ಮವ 
ಪರಿಪರಿಯಿಂ ಚರಿಸುತ ತಾವನುದಿನ ॥ ॥ 55॥ 


ಸ್ನಾನಮಾಡಿ ತಟಾಕದಲಿ ಶುಚಿ ಮಾನಸದ ಮಂದಿರದಿ ಶ್ರೀಶಗೆ 

ಸಾನುರಾಗದಿ ಭಾವಕುಸುಮಗಳರ್ಷಿಸುತ ಮುದದಿ | 

ಪ್ರಾಣಪತಿ ಹರಿಗರ್ಪಿಸಿದ ಪರ ಮಾನ್ನವನು ಭುಂಜಿಸುತಲೀಪರಿ 
ಸ್ನಾನಜಪತಪ ಪ್ರವಚನಗಳಿಂ ಕಾಲವನು ಕಳೆದು ॥ ॥ 56 ॥ 


ಹರಿಯು ಗುಣಗಣನಿಲಯ ಸಕಲವ ನರಿತವನು ಖಗಗಳನು ಸೃಜಿಸುವ 
ಪರಿಯ ತೋರುವ ಭಾಷ್ಕಭಾವವ ವಿವರಿಸುತಿರಲು । 

ಉರುತರದ ಪಾಂಡಿತ್ಯಮದದಿಂದ ಧರೆತಲದಿ ಪ್ರಖ್ಯಾತರಿಹ ಒಂ 

ದೆರಡು ವಿಕ್ರಮನಾಮಕರು ಕೇಳಿದರು ಪ್ರವಚನವ ॥ I 57 ॥ 


ವಾದಸರಣಿಯು ಮುಂದರಿದು ಹದಿ ನೈದು ದಿನಗಳು ಕಳೆದವೀತನು 
ವಾದವಲ್ಲೀಡಾಡಿದ ಮಹಾಯುಕುತಿಯಸ್ಸಗಳ । 

ಮೋದತೀರ್ಥರು ಸದೆಯ ಬಡಿದರು ವೇದಯುಕುತಿಗಳಿಮದಾಲಾಕ್ಷಣ 
ಪಾದಕೆರಗುತ ವಿಕ್ರಮಾರ್ಯನು ಬೇಡಿದನು ದಾಸ್ಯ ॥ 11 58 un 
ಮಧ್ದತೀರ್ಥರನುಜ್ಞೆ ಪಡೆಯುತ ಶುದ್ಧತತ್ನಗಳನ್ನು ತೋರಲು 

ಮಧ್ವ ಭಾಷ್ಯಕೆ'ಟೀಕೆ ತತ್ಪಪ್ರದೀಪ ರಚಿಸಿದರು । 

ಶುದ್ಧಸಿದ್ಧಾಂತಗಳ ನ್ಯಾಯದ ಪದ್ಧತಿಗಳನು ಬಿಚ್ಚಿ ತೋರಿ ಪ್ರ 
ಸಿದ್ಧತಮರೆಂದೆನಿಸಿದರು ವ್ಯಾಖ್ಯಾನ ರಚಿಸಿದರು ॥ ॥ 59 ॥ 


Scanned by CamScanner 


ಸ್ತ್ರಿ ಸಾಧನ ಸಂಹಿತಾ 227 


ವಿವಿಧ ಸಂಸಾರಿಕ ನೋವು ಸವಿದು ವರವೈರಾಗ್ಯ ಪೊಂದುತ 

ಸುವಿನಯದಿ ಪ್ರಾರ್ಥಿಸಿದ ಸಹಜನ ಯತಿವರನ ಮಾಡಿ । 

ಭುವಿಗೆಭೂಷಣ ಪದಮನಾಭರು ಕವಿವರರು ಯತಿವರರನೇಕರು 
ಪ್ರವಹಿಸಿದರನುದಿನದಿ ಧರೆಯಲಿ ಜ್ಞಾನಭಕುತಿಯನು || ll 60 


ಸ್ಫರಣಮಾತ್ರದಿ ಸಕಲ ದುರಿತವ ತರಿದು ಶುಭಗಳನೀವ ಚರಿತೆಯ 
ಪರಿಪರಿಯ ವಿಧಗಳಲಿ ಭಕುತರು ವರ್ಣಿಸುತಿರಲು । 

ದುರುಳ ವೃಷಲನರಾಧಿಪನು ಬಲು ಗರುವದಿಂದ ದೂಷಿಸಲು ವೇದವ 
ಕರತಲದಿ ತೋರಿದರು ನಿಗಮಪ್ರಮಾಣ ವಚನವ ॥ ॥ 611 


ದೀಪವಾರಲು ಪಾಠಸಮಯದಿ ತಾಪಸರು ತಮ್ಮಂಪ್ರಿಯುಗುರಿನ 

ದೀಪದಲಿ ಬೆಳಗಿದರು ಪ್ರವಚನಗೈದರೊಂದುದಿನ । 

ಸ್ಥಾಪಿಸಿದರತಿ ದೊಡ್ಡಶಿಲೆಯ ಸ್ವರೂಪ ಬಲದಲಿ ತುಂಗೆಯಲಿ ಸೂ 
ರ್ಯೋಪರಾಗದಿ ಸ್ನಾನಗೈಯ್ಯಲು ಜಲಧಿಗೈದಿದರು | ll 62 ॥ 


ಜಲಧಿಯಲಿ ಮಜ್ಜನವ ಗೈದರು ತಿಳಿಸಿದರು ಶ್ರುತಿತತಿಗಳರ್ಥವ 

ಛಲದಿ ಕಂಠವ ಪಿಡಿದು ದುರುಳನ ನೆಲಕೆ ಕೆಡಹಿದರು ॥ 

ಹಲವು ವಿದದೈಶ್ಚರ್ಯಗಳ ತಾ ಬಳಿಯ ಜನರಿಗೆ ತೋರಿದರು ಸುರ 
ನಿಲಯವೈಭವಗಳನು ಜೀರ್ಣೋದ್ಧಾರ ಮಾಡಿದರು ॥ Il 63 ॥ 


ವೃಷಲನೋರ್ವನು ಕೊಲ್ಲಬರುತಿರೆ ಹೊಸರವಿಯ ತೆರದಲಿ ವಿಸ್ಮಯ 
ವೆಸಗಿದರು ಶ್ರೀಕೃಷ್ಣನ ಸುಧಾರ್ಣವವ ರಚಿಸಿದರು । 

ಪ್ರಸರಿಸಿತು ಸತ್ಕೀರ್ತಿ ಜಗದಲಿ ರಸದ ಗುಣಗಾನದಲಿ ದಿವಿಜರು , 
ಕುಸುಮಗಳ ಸುರಿಮಳೆಗೈದರು ನಂದಿ ಮುನಿವರಗೆ ॥ W 64 


ಪ್ರಚುರಮತಿ ವಿಜಯಗಳ ಸಾರವ ರಚಿಸಿದೆನ್ನಯ ಪರಮ ಗುರುಗಳು 
ವಚನಶುದ್ಧಿಯನಿತ್ತು ನುಡಿಸಿದ ತೆರದಿ ನುಡಿದಿಹೆನು । 

ಶುಚಿಮನದಿ ಸುಸ್ತಧದಿ ಪಾಡಲು ಪ್ರಚುರವಾಗಲಿ ಶಾಂತಿಸುಖಗಳು 
ಭುಜಪಿಡಿದು ಮೇಲೆತ್ತಿ ಸಲಹುವ ಗುರುವರ ಪ್ರಸನ್ನ | 11 651 


ಇತಿ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥವಿರಚಿತ ಸುಮಧ್ವವಿಜಯ ಸಾರಸಂಗ್ರಹ ಸಂಪೂರ್ಣಂ॥ 


Scanned by CamScanner 


